ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 23-03-2021 ಪ್ರಶ್ನೆ ಸಂಖ್ಯೆ : 1620(1936) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಬೀದರ್‌ ನಗರದಲ್ಲಿ ನಗರೋತ್ಥಾನ-3 ಕಾಮಗಾರಿಗಳ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯಲ್ಲಿ ನಗರೋತ್ಥಾನ-3ರ ಹಾಗೂ ನಗರೋತ್ಥಾನ, ವಿಶೇಷ 
ಯೋಜನೆಯಡಿಯಲ್ಲಿ 2017-18ರಲ್ಲಿ ಮಂಜೂರಾಗಿ ಕೈಗೊಳ್ಳಲಾದ ಕಾಮಗಾರಿಗಳು 
ಇಲ್ಲಿಯವರೆಗೆ ಪೂರ್ಣಗೊಳದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಅವು ಯಾವುವು; ಸರ್ಕಾರ ತೆಗೆದುಕೂಂಡ ಕ್ರಮಗಳೇನು; 


(ಆ) ಜಿಲ್ಲೆಯಲ್ಲಿ ನಗರೋತ್ಥಾನ-3ರ ಹಾಗೂ ನಗರೋತ್ಥಾನ, ವಿಶೇಷ ಯೋಜನೆಯಡಿಯಲ್ಲಿ 
2017-18ರಲ್ಲಿ ಮಂಜೂರಾದ ಕಾಮಗಾರಿಗೆ ಬಂದಿರುವ ಅನುದಾನವೆಷ್ಟು; ಖರ್ಚಾದ 
ಅನುದಾನವೆಷ್ಟು? (ವಿವರವಾದ ಮಾಹಿತಿ ನೀಡುವುದು) 


